ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


654 

ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪುರೆ 

(ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾದವರು) 
24.09.2020 

ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರು 


ಪಕ್ನಗಈ 


ಉತ್ತರ 


[3 Wad 


ಬೀಡರ್‌ ಜಿಲ್ಲೆಯ ಮಾಂಜ್ರಾ ಸರಣೆ 
ಬ್ಯಾರೇಜ್‌ಗಳಲ್ಲಿ ಗೇಟ್‌ ಸಮಸ್ಯೆಯಾಗಿ 
ನೀರು ಇಲ್ಲದಿರುವುದರ ಬಗ್ಗೆ ತನಿಖೆಗೆ 
ಹೈಕೋರ್ಟ್‌ ಆದೇಶಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ ವಿವರವಾದ ಮಾಹಿತಿ 
ನೀಡುವುದು. 


ಗೋದಾವರಿ ಕಣಿವೆಯಲ್ಲಿ ರಾಜ್ಯಕ್ಕೆ ಹಂಚಿಕೆಯಾಗಿರುವ್‌2237 ಟಿ.ಎಂ.ಸಿ. 
ನೀರಿನ ಬಳಕೆಗಾಗಿ ಪರಿಷ್ಣಶ ಯೋಜನಾವಾರು ನೀರಿನ ಹಂಚಿಕೆಯಡಿ 
ಮಾಂಜ್ರಾ ನದಿ ಪಾತ್ರದಡಿ 480 ಟಿ.ಎಂ.ಸಿ. ನೀರನ್ನು ಬಳಸಿ 12,672 
ಹೆಕ್ಟೇರ್‌ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲು ಸರ್ಕಾರದ ಆದೇಶದನ್ವಯ ಈ 
ಕೆಳಕಂಡಂತೆ ನಾಲ್ಕು ಸರಣಿ ಬ್ಯಾರೇಜುಗಳನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ 
ನಿಯಮಿತದಿಂದ ನಿರ್ಮಿಸಲಾಗಿರುತ್ತದೆ. 


ನೀರಿನ ಬಳ್‌ 
(ಟಿ.ಎಂ.ಸಿ) 
078 
0.78 
PETS 
0.78 

ಒಟ್ಟು 480 

* ಬೀದರ್‌ ಜಿಲ್ಲೆಯ ಮಾಂಜ್ರಾ ಸರಣಿ ಬ್ಯಾರೇಜ್‌ಗಳಲ್ಲಿ ಗೇಟ್‌ 
ಸಮಸ್ಯೆಯಾಗಿ ನೀರು ಇಲ್ಲದಿರುವುದರ ಬಗ್ಗೆ ಸಾಮಾಜಿಕ 
ಕಾರ್ಯಕರ್ತರಾದ ಶ್ರೀ ಗುರುನಾಥ ವಡ್ಡೆಯವರು ತನಿಖೆ ನಡೆಸಲು 
ಕೋರಿ ದಿನಾಂಕ: 08.03.2019 ರಂದು ಹೈಕೋರ್ಟ್‌ನಲ್ಲಿ WP 
No.15937/2019 ಸಲ್ಲಿಸಿದ್ದರು. 


[2 ಹೈಕೋರ್ಟ್‌ ದಿನಾಂಕ: 18.06.2019 ರಲ್ಲಿ ನೀಡಿದ ಆದೇಶದ ಮೇರೆಗೆ 
ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಸಲ್ಲಿಸಿರುವ ಪರಿವೀಕ್ಷಣಾ 
ವರದಿಯನ್ನು ಪರಿಶೀಲಿಸಿ, ದಿನಾಂಕ: 27.06.2019 ರಂದು PL 


ಕೋರಿಕೆಯನ್ನು ಹೈಕೋರ್ಟ್‌ ತಿರಸ್ಕರಿಸಿದೆ. 


*e 04 ಬ್ಯಾರೇಜುಗಳಲ್ಲಿ 2016ರ ಸಾಲಿನಲ್ಲಿ ಸೆಪ್ಲೆಂಬರ್‌ ಹಾಗೂ 
ಅಕ್ಟೋಬರ್‌ ತಿಂಗಳಲ್ಲಿ ಮಾಂಜ್ರಾ ನದಿಯಲ್ಲಿ ಬೃಹತ್‌ ಪ್ರಮಾಣದ 
ಅಂದರೆ 100 ಮೀ ರಿಂದ 460 ಮೀ. ಎತ್ತರಕ್ಕೆ ಬಂದ 
ಪ್ರವಾಹದಿಂದಾಗಿ ಕೆಲವು ಗೇಟುಗಳು ಹಾನಿಗೊಳೆಗಾಗಿದ್ದವು.ಹೀಗೆ 
ಹಾನಿಗೊಳಗಾಗಿದ್ದ ಗೇಟುಗಳನ್ನು ಮೂಲ ಗುತ್ತಿಗೆದಾರರಿಂದ ನಿಗಮಕ್ಕೆ 
ಹೆಚ್ಚಿನ ಆರ್ಥಿಕ ಹೊರೆ ಆಗದಂತೆ ದುರಸ್ತಿಗೊಳಿಸಿ 2017ನೇ ಸಾಲಿನಲ್ಲಿ 
ಗೇಟುಗಳನ್ನು : ಸಮರ್ಪಕವಾಗಿ ಅಳವಡಿಸಿ ನೀರು ಕೇಖರಣೆ 
ಮಾಡಲಾಯಿತು. 


ಬ್ಯಾರೇಜ್‌ ಹೆಸರು ನೀರಾವರಿ ಕ್ಷೇತ್ರ 
(ಹೆಕ್ಟೇರ್‌) 
1,980 
1,980 
6,732 
1,980 


12,672 


ಜೀರಗಿಹಾಳ್‌ 
ಮಾಣೀಕೇಶ್ವರ 
ಹಾಲಹಳ್ಳಿ 
ಚಂದಾಪುರ 


Reis La 


4 ಬ್ಯಾರೇಜ್‌ಗಳೆ ನಿರ್ಮಾಣಕ್ಕೆ 
ಖರ್ಚು ಮಾಡಲಾಗಿರುವ ಹಣವೆಷ್ಟು; 
ಮತ್ತು ಯಾವ ಯಾವ ವರ್ಷದಲ್ಲಿ 
ಬ್ಯಾರೇಜ್‌ಗಳನ್ನು ನಿರ್ಮಾಣ 
ಮಾಡಲಾಗಿದೆ, ವಿವರ ನೀಡುವುದು. 


ಬೀದರ್‌ `'ಜಿಕ್ಲೆಯಔ ಗೋದಾವರಿ ಕಣಿವೆಯ'`' ಮಾಂಜ್ರಾ ನದಿ ಪಾತ್ರದಡಿ 
ಸರ್ಕಾರದ ಆದೇಶದನ್ವಯ ಕೃಷ್ಣಾ ಭಾಗ್ಯ ಜಲ ನಿಗಮದ ವತಿಯಿಂದ ಈ 


ಕೆಳಕಂಡ 4 ಸರಣಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು 
ಪೂರ್ಣಗೊಳಿಸಲಾಗಿದೆ. ವಿವರಗಳು ಈ ಕೆಳಗಿನಂತಿವೆ; 


ಕ್ರ ಪ್ರಕ್ನೆಗಳು ಉತ್ತರ 

ಸಂ. 

ಇ /ಈ ಸೆರಣೆ ಬ್ಯಾರೇಜ್‌ಗಳ ಫೂರ್ಣ | ನೀರಾವರಿ 
ನಿರ್ಮಾಣದಿಂದ ಒಟ್ಟು ಎಷ್ಟು ಎಕರೆ 3 ಯೋಜನೆ ಹೆಸರು ಮ ಸಂಡ 33 
ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ||ಸ್‌ ಕೋಟಿಗಳ |: ವಷ | ಪಕ್‌) 
ಕಲಿಸಲಾಗಿದೆ (ಸಂಪೂರ್ಣ ಮಾಹಿತಿ ಷಾರಗಹಾ 5 ಕರ 

ಬ ಲ"'ಜ 
ನೀಡುವುದು) 1 ಬ್ಯಾರೇಜ್‌ 57.84 2014 1,980 
2 ie 50.73 2012 1.980 
ಬ್ಯಾರೇಜ್‌ 
3 | ಹಾಲಹಳ್ಳಿ ಬಿಡ್‌ ಕ9[ 1042 203 | 6.732 
ಬ್ಯಾರೇಜ್‌ | 
ಚೆಂದಾಪೂರ ಬ್ರಿಡ್ಜ್‌ ಕಂ 
4 ಬ್ಯಾರೇಡ್‌ 58.66 2011 1,980 
ಒಟ್ಟು 27150 72,672 
ಸದರಿ ಬ್ಯಾರೇಜಿನಲ್ಲಿನ ನೀರಿನ ಸಂಗ್ರಹಣೆಯಿಂದ ರೈತರು ಸ್ವತ: ನೀರನ್ನು 
ಎತ್ತಿ ಉಪಯೋಗಿಸುವುದಾಗಿದ್ದು, ಹಿಂಗಾರು ಹಾಗೂ ಮುಂಗಾರು 
ಹಂಗಾಮಿಗಾಗಿ ಒಟ್ಟು ನೀರಾವರಿಗೆ ಒಳಪಡುವ ಕ್ಷೇತ್ರ 12672 ಹೆಕ್ಟೇರ್‌. 
ಬ್ಯಾರೇಜ್‌ನಲ್ಲಿನ ನೀರಿನ ಸಂಗ್ರಹಣೆಯಿಂದ ಭೂಮಿಯಲ್ಲಿ ನೀರಿನ ಮಟ್ಟದ 
ಪ್ರಮಾಣ ಏರಿಕೆಯಾಗಿರುತ್ತದೆ ಮತ್ತು ಸುತ್ತುಮುತ್ತಲಿನ ನಗರ, ಪಟ್ಟಣ ಮತ್ತು 
ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಸರ್ಕಾರದಿಂದ 
ಕಲ್ಪಿಸಲಾಗಿದೆ. 
ಈ ]ನೂರಾರು` ಕೋಟಿ ರೂಪಾಯಿ ಹೆಚ್ಚಿ] ಬೀದರ ಜಿಲ್ಲೆಯ. ಚಂದಾಪೂರ, ಜೀರಗಿಹಾಳೆ ಮತ್ತು 


ಮಾಡಿ ನಿರ್ಮಾಣ ಮಾಡಲಾದ 
ಯೋಜನೆಯಲ್ಲಿ ಅಕ್ರಮ ಮತ್ತು 
ಲೋಪದೋಷಗಳು ಉಂಟಾಗಲು 
ಕಾರಣವೇನು; ಇದಕ್ಕೆ 
ಕಾರಣರಾದವರುಗಳ ವಿರುದ್ಧ ಯಾವ 
ಕ್ರಮ ಕೈಗೊಳ್ಳಲಾಗುವುದು 
(ಸಂಪೂರ್ಣ ಮಾಹಿತಿ ನೀಡುವುದು) 


ಹಾಲಹಳ್ಳಿ, 
ಮಾಣಿಕೇಶ್ವರ ಬ್ರಿಡ್ಜ್‌ ಕಂ ಬ್ಯಾರೇಜ್‌ನ ಗೇಟುಗಳು 2016 ನೇ ಸಾಲಿನಲ್ಲಿ 
ಬೃಹತ್‌ ಪ್ರಮಾಣದ ಪ್ರವಾಹದಿಂದ ಕೆಲವು ಗೇಟುಗಳು ಹಾನಿಗೊಳಗಾಗಿದ್ದು, 
ಹಾನಿಗೊಳಗಾಗಿದ್ದ ಗೇಟುಗಳನ್ನು 2017 ನೇ ಸಾಲಿನಲ್ಲಿ ಮೂಲ 
ಗುತ್ತಿಗೆದಾರರಿಂದ ದುರಸ್ತಿಯನ್ನು ಕೈಗೊಂಡು ಪೂರ್ಣಗೊಳಿಸಲಾಗಿದೆ. 
ಸದರಿ ಬ್ಯಾರೇಜುಗಳಿಗೆ ಅಳವಡಿಸಲಾದ ಗೋಡಬೋಲೆ ಗೇಟು 
ಸಮರ್ಪಕವಾಗಿ  ಉದ್ದೇಶಿಸಿದಂತೆ  ಕಾರ್ಯನಿರ್ವಹಿಸುತ್ತಿರುವುದರಿಂದ 
ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿರುವುದಿಲ್ಲ. 


ಉ 


ಕೊಡಲೇ 4 ಬ್ಯಾರೇಜ್‌ಗಳ 
ಗೇಟುಗಳನ್ನು ಸರಿಪಡಿಸಿ ರೈತರಿಗೆ 
ನೀರು ಸರಬರಾಜು ಮಾಡಲು 
ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು/ 
(ಸಂಪೂರ್ಣ ಮಾಹಿತಿ ನೀಡುವುದು). 


ಮಾಂಜ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ 4 ಸರಣಿ ಬ್ಯಾರೇಜ್‌ಗಳ 
ಗೇಟ್‌ಗಳಿಗೆ ಸ್ಥಳೀಯ ಹಾಗೂ ತಾಂತ್ರಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ 
ಹಾಗೂ ಪ್ರವಾಹ ಸಂದರ್ಭದಲ್ಲಿ ಯಾವುದೇ ಹಾನಿಯಾಗದಂತೆ 
ನಿಯಂತಿಸಖು ow Level Friction Damping Arrangement, Jet 
splitting arrangements & Hydraulic Cylinders ಅಳವಡಿಕೆಯ 
ಕಾಮಗಾರಿಗಳನ್ನು ಮಾರ್ಚ್‌ 2018 ರಲ್ಲಿ ಪೂರ್ಣಗೊಂಡಿರುತ್ತವೆ. 2019ನೇ 
ಸಾಲಿನಿಂದ ಮಳೆಗಾಲದ ಅವಧಿಯಲ್ಲಿ ಮಾಂಜ್ರಾ ನದಿ ಪಾತ್ರದಡಿ ಹರಿದು 
ಬರುವ ನೀರನ್ನು ಶೇಖರಿಸಿ ನೀರಾವರಿ ಮತ್ತು ಕುಡಿಯುವ ನೀರಿನ ಸೌಲಭ್ಯ 


ಸಂಖ್ಯೆ; ಜಸಂಇ 120 ಎಂಎಲ್‌ಎ 2020 


ಒದಗಿಸಲಾಗಿರುತ್ತದೆ. 
ಳ್‌ « 
ಜನೆ 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


